ಚುಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 1675 
ಮಾನ್ಯ ಸದಸ್ಯರ ಹೆಸರು | 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: ಶ್ರೀ ಶಶೀಲ್‌ ಜಿನಮೋಶಿ (ಶಿಕ್ಷಕರ ಕ್ಲೇತ್ರ) 


: 14-03-2022 
: ಪ್ರವಾಸೋದ್ಯಮ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು 


ಈ. 


ಸಂ 


ಪ್ರಶ್ನೆ 


ಉತ್ತರೆ 


ಅ) 


ಕರ್ನಾಟಿಕದಲ್ಲಿನ ವಿವಿಧ ಐತಿಹಾಸಿಕ 
ಸ್ಥಳಗಳಿಂದ ವಿದೇಶಕ್ಕೆ ರಪ್ತಾದ/ 
ಕಳುವಾದ ಅತ್ಯಮೂಲ್ಯವಾದ 
ಪುರಾತನ ವಸ್ತುಗಳು ಯಾವುವು; ಯಾವ 
ಯಾವ ದೇಶಗಳಲ್ಲಿ ಯಾವ ಯಾವ 
ವಸ್ತುಗಳು ರಫ್ತಾಗಿವೆ: (ಸಂಪೂರ್ಣ 
ವಿವರ ನೀಡುವುದು) 


ಪರಂಪರೆ ಇಲಾಖೆಯ 
ಪುರಾತನ ವಸ್ತುಗಳು 
ಯಾವುದು 


ಸಂಗ್ರಹಾಲಯಗಳು ಮತ್ತು 
ಸಂಗ್ರಹಾಲಯಗಳಲ್ಲಿ 
ಪ್ರಕರಣಗಳು 


ಪುರಾತತ್ಮ, 
ವ್ಯಾಪ್ತಿಯಲ್ಲಿನ 
ವಿದೇಶಕ್ಕೆ ರಪ್ತಾದ/ಕಳುವಾದ " 
ಇರುವುದಿಲ್ಲ. 


ಆದರೆ, ಮಂಡ್ಯ ಜಿಲ್ಲೆ ಕೆ.ಆರ್‌.ಪೇಟೆ ತಾಲ್ಲೂಕು, ಕಿಕ್ಕೇರಿ 
ಗ್ರಾಮದಲ್ಲಿರುವ ಬ್ರಹ್ಮೇಶ್ವರ ದೇವಾಲಯದಲ್ಲಿ ಕಲಾಕೃತಿಯು 


ಆ 


ಇದುವರೆಗೂ ವಿವಿಧ ದೇಶಗಳಿಂದ 
ಕರ್ನಾಟಕಕ್ಕೆ ವಾಪಸ್ಸು ಪಡೆದ 
ಪುರಾತನ ವಸ್ತುಗಳು ಯಾವುವು; 
(ಸಂಪೂರ್ಣ ಮಾಹಿತಿಯನ್ನು 
ನೀಡುವುದು.) 


ಕಳ್ಳತನವಾಗಿದ್ದು, ಈವರೆಗೆ ಪತ್ತೆಯಾಗಿರುವುದಿಲ್ಲ. 


ಯಾವುದೇ ಪುರಾತನ ವಸ್ತುಗಳನ್ನು ವಾಪಸ್ಸು ಪಡೆದಿರುವುದಿಲ್ಲ. 


¥-) 


ಕರ್ನಾಟಿಕ ರಾಜ್ಯಕ್ಕೆ ಸೇರಿದ ವಿವಿಧ 
ದೇಶಗಳಿಗೆ ಸ್ನಳಾಂತರಗೊಂಡ 
ಐತಿಹಾಸಿಕ ವಸ್ತುಗಳನ್ನು ಮರಳಿ 
ಪಡೆಯುವ... ಆಲೋಚನೆ __ಸಕಾನರಕ್ಕೆ. 
ಇದೆಯೇ; ಇದ್ದಲ್ಲಿ, ಕೈಗೊಂಡ 
ಕುಮಗಳೇಮ; 


ಈ ಹಿಂದೆ ಯುದ್ದ ನಡದ ಸಂದರ್ಭಗಳಲ್ಲಿ ಗೆದ್ದಂತಹ 
ಪ್ರದೇಶಗಳಿಂದ ಅಮೂಲ್ಯವಾದ ಪುರಾತನ' ವಸ್ತುಗಳನ್ನು ತಮ್ಮ 
ದೇಶಕ್ಸೆ ಕೊಂಡೊಯ್ದು ವಿದೇಶಿಗರು ತಮ್ಮ ದೇಶದ 
ಸಂಗ್ರಹಾಲಯಗಳಲ್ಲಿ ಪುದರ್ಶನಕೆ, ಇಟ್ಟೆರುತಾರೆ. _. ಇವುಗಳನ್ನು 
ಹಿಂಪಡೆಯಲು ಕೇಂದ್ರ ಸರ್ಕಾರವು ಸಾಕಷ್ಟು ಪ್ರಯತ್ನಗಳನ್ನು 
ಕೈಗೊಂಡಿರುವುದಾಗಿ ತಿಳಿದುಬಂದಿದೆ. 


ವ್ಯವಹರಿಸುವ ಸಾಧ್ಯತೆಗಳಿರುವುದಿಲ್ಲ. 


|) 


ಕರ್ನಾಟಕಿ ` ವಿವಿಧ '`'ದೇೇಶಗಳಿಂ೦ದ' 
ಬಳುವಳಿಯಾಗಿ ಬಂದ ಅಥವಾ ವಿವಿಧ 
ದೇಶಗಳಿಂದ ಪಡೆದ ಐತಿಹಾಸಿಕ 
ಪುರಾತನ ವಸ್ತುಗಳು ಯಾವವು? 
(ಮಾಹಿತಿ ನೀಡುವುದು) 


ವಿದೇಶಗಳಿಂದ "ಯಾವುದ ಪುರಾತನ `ವಸ್ತುಗಳು`"ಬಿಳುವಳಿಯಾಗ 
ಅಥವಾ ಇನ್ನಿತರೇ ರೂಪದಲ್ಲಿ ಪಡೆದಿರುವುದಿಲ್ಲ. 


TOR 108 TDV 2022 


(ಆನಲ್ರಡ್‌ ಸೆಲ್‌) 
ಪವಾಸೋದ್ಯಮ, 
ಜೀವಿಶಾಸ್ತ್ಯ ಮತ್ತು ಪರಿಸರ ಸಚಿವರು. 


ಸರ್ಕಾರವು ಸೇರವಾಗಿ ವಿದೆಶಗಳೊಡನ| 


